ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1231 

. ಸದಸ್ಯರ ಹೆಸರು ಶ್ರೀ ಅ. ದೇವೇಗೌಡ 

3. ಉತ್ತರಿಸಬೇಕಾದ ದಿನಾಂಕ 23-12-2021 
ಪ್ರಶ್ನೆಗಳು ಉತ್ತರಗಳು 


@| leu 


ಮಾಗಡಿ "ತಾಲ್ಲೂಕು `ರಾಮನಗರ |]. ಶ್ರೀರಂಗ ನೀರಾವರಿ ಯೋಜನೆಯಲ್ಲಿ ಹೇಮಾವತಿ ಯೋಜನೆಯಡಿ ಬರುವ 


ಜಿಲ್ಲೆ ಈ ತಾಲ್ಲೂಕಿಗೆ ಹೇಮಾವತಿ ತುಮಕೂರು ಶಾಖಾ ನಾಲೆಯ ಸರಪಳಿ:192.300 ಕಿ.ಮೀ ಯಿಂದ 843.71 
ನದಿಯಿಂದ ನಾಲೆಯ ಮೂಲಕ ಎಂ.ಸಿ.ಎಫ್‌.ಟಿ. ನೀರನ್ನು ಎತ್ತಿ ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕಿನ 66 
ಕೆರೆಗಳಿಗೆ ನೀರನ್ನು ಹರಿಸುವ ಕೆರೆಗಳಿಗೆ ಹಾಗೂ ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕಿನ ಹುತ್ರಿದುರ್ಗ 
ಕಾಮಗಾರಿಯು ಪ್ರಸ್ತುತ ಯಾವ ಹೋಬಳಿಯ 17 ಕೆರೆಗಳಿಗೆ ಕುಡಿಯುವ ನೀರಿಗಾಗಿ ಒಟ್ಟು 83 ಕೆರೆಗಳನ್ನು 
ಹಂತದಲ್ಲಿದೆ? ತುಂಬಿಸುವ ಯೋಜನೆಯ ರೂ.277.50 ಕೋಟಿಗಳ ಅಂದಾಜಿಗೆ 
NA ಕಕ ಪಾನರನವಾನ ಈ ದಿನಾಂಕ:28-02-2014 ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. 
EEE ಪೂರ್ಣಗೊಳ್ಳಲು ಸದರಿ ಸ Rgds ರಂದು Ba 

ಕಾಲಾವಧಿ ನಿಗದಿಪಡಿಸಿ ಟೆಂಡರ್‌ ಆಧಾರದ ಮೇಲೆ ರೂ.324.67 ಕೋಟಿಗಳ 
SE ತ್ರರಿತಪಂಣ |. 'ಸಾತ್ರಕ್ನ ರಾಮ ಫಹಿಸಲಾಗಿದೆ. 

ನ 

ಪೂರ್ಣಗೊಳ್ಳಲು ಸರ್ಕಾರ ಏನು 2. ಯೋಜನೆಯ ಗ್ರಾವಿಟಿ ಮೈನ್‌ನಲ್ಲಿ P5SC ಪೈಪುಗಳನ್ನು ಅಳವಡಿಸಲು 
ಕ್ರಮ ಕೈಗೊಂಡಿದೆ; ಅಂದಾಜಿನಲ್ಲಿ ಪ್ರಾವಿಧಾನ ಮಾಡಲಾಗಿತ್ತು. ಪ್ರಸ್ತುತ PSC ಪೈಪುಗಳ 

ತಯಾರಿಕೆ ಘಟಕಗಳು ವಿರಳವಾಗಿರುವುದರಿಂದ, ನಿಗದಿತ ಕಾಲಮಿತಿಯೊಳಗೆ 
ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ PSC ಪೈಪುಗಳ ಬದಲಿಗೆ ್ಹS ಮತ್ತು 
DI ಪೈಪುಗಳನ್ನು ಅಳವಡಿಸಲು ಪ್ರಸ್ತಾಪಿಸಿರುವುದರಿಂದಲೂ ಹಾಗೂ ಖಾಸಗಿ 
ಜಮೀನಿನ ಭೂಸ್ಪಾಧೀನವನ್ನು ಮಿತಿಗೊಳಿಸುವ ದೃಷ್ಟಿಯಿಂದ ಗ್ರಾವಿಟಿ ಮೈನ್‌ 
ಪೈಪನ್ನು ರಸ್ತೆ ಬದಿಯಲ್ಲಿ ಕೊಂಡೊಯ್ದರಿಂದ ಗ್ರಾವಿಟಿ ಮೈನ್‌ಗಳ ಉದ್ದ 
ಹೆಚ್ಚಾಗಿ, ಕಾಮಗಾರಿಯ ಕಾರ್ಯ ವ್ಯಾಪಿ (Scope of work) 
ಮಾರ್ಪಾಡುಗೊಂಡ ಪ್ರಯುಕ್ತ ಕಾಮಗಾರಿಯ ಪ್ರಗತಿ ವಿಳಂಬವಾಗಿದೆ. 
ರೂ.450.00 ಕೋಟಿ ಮೊತ್ತದ ಪರಿಷ್ಠತ ಅಂದಾಜಿಗೆ ದಿನಾಂಕ:15-09- 
2020 ರಂದು ಅನುಮೋದನೆ ನೀಡಲಾಗಿದೆ. 


ಪ್ರಾರಂಭದಲ್ಲಿ ಒಟ್ಟಾರೆ ಯೋಜನೆಗೆ ಬೇಕಾಗಿರುವ ಭೂಮಿಯನ್ನು 
ಸ್ವಾಧೀನಪಡಿಸಿಕೊಳ್ಳಲು ನೇರ ಖರೀದಿ ಮೂಲಕ ಪ್ರಯತ್ನಿಸಲಾಗಿ, ಕೆಲವೆಡೆ 
ನ್ಯಾಯಾಲಯ ಪ್ರಕರಣಗಳು, ಪೌತಿ ಖಾತೆ, ಮಾಲೀಕತ್ವ ವಿವಾದದ 
ಕಾರಣಗಳಿಂದಾಗಿ ನೇರ ಖರೀದಿ ಅಡಿಯಲ್ಲಿ ಪೂರ್ಣ ಭೂಮಿಯನ್ನು 
ಸ್ಪಾಧೀನಪಡಿಸಿಕೊಳ್ಳಲಾಗದೆ, ಭೂಸ್ಸಾಧೀನ ವಿಳಂಬವಾಗಿ ಕಾಮಗಾರಿಯು 
ಕುಂಠಿತವಾಗಿರುತ್ತದೆ. ಇದರಿಂದಾಗಿ, ಭಾಗಶಃ ಭೂಮಿಯನ್ನು ನೇರ ಖರೀದಿ 
ಹಾಗೂ ಉಳಿಕೆ ಜಮೀನನ್ನು ಸಾಮಾನ್ಯ ಅವಾರ್ಡ್‌ ಭೂಸ್ಸಾಧೀನ ಮೇರೆಗೆ 
ಕೈಗೊಳ್ಳಲು ಕ್ರಮವಹಿಸಲಾಗಿದೆ. 


ನೀರಿನ ಬವಣೆ 
ಹೇಮಾವತಿ ನದಿಯಿಂದ ನಾಲೆಯ 
ಮೂಲಕ ಹರಿಸುವ 'ಕುಡಿಯುವ 
ನೀರಿನ ಕಾಮಗಾರಿಯು 
ಪೂರ್ಣಗೊಳ್ಳಲು “ಎಷ್ಟು 
ಕಾಲಾವಧಿ ಆಗಬಹುದು? 


ಸಂ ್ಯ-ಜಸ೦ಇ 214 ಎನ್‌ ಎಲ್‌ಎ 2021 ಗ 


\ 
C 
(ಗೋವಿಂಧಥಸ4ಂ. ಕಾರಜೋಳ) 
ಜಲಸಂಪನ್ಮೂಲ ಸಚಿವರು 


